ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸ೦ಖ್ಯೆ : 339 
ಉತ್ತರಿಸಬೇಕಾದ ದಿನಾ೦ಕ : 17.07.2019 


ಸದಸ್ಯರ ಹೆಸರು : ಶ್ರೀ ತಿಪ್ಪಣ್ಣ ಕಮಕನೂರ (ನಾಮ ನಿರ್ದೇಶನ 
ಹೊಂದಿರುವರು) 

ಉತ್ತರಿಸುವ ಸಚಿವರು : ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ 
ರಾಜ್‌ ಹಾಗೂ ಯುವ ಸಬಲೀಕರಣ ಮತ್ತು ಕ್ರೀಡಾ 
ಸಚಿವರು. 


ವಿಭಾಗೀಯ ಕೇಂದ್ರವಾದ 
ಕಲಬುರಗಿಯಲ್ಲಿ ಅಂತರರಾಷ್ಟೀಯ 
ಮಟ್ಟದ ಕ್ರೀಡಾಂಗಣ ನಿರ್ಮಾಣ 
ಮಾಡಬೇಕೆಂಬ ಬೇಡಿಕೆ ಸರ್ಕಾರದ 
ಗಮನಕ್ಕೆ ಬಂದಿದೆಯೇ; 


ಕಲಬುರಗಿಯಲ್ಲಿ ಅಂತರ-ರಾಷ್ಟೀಯ 
ಗುಣಮಟ್ಟದ ಕ್ರೀಡಾ ಮೂಲಸೌಕರ್ಯ ಕಲ್ಪಿಸಲು 
ಅಗತ್ಯವಿರುವ ರೂ 50.00 ಕೋಟಿಗಳ 
ಅನುದಾನವನ್ನು ಒದಗಿಸುವಂತೆ ಹೈದ್ರಾಬಾದ್‌- 
ಕರ್ನಾಟಿಕ ಪ್ರದೇಶಾಭಿವೃದ್ದಿ ಮಂಡಳಿಯನ್ನು 
ಕೋರಲಾಗಿದೆ. a 
ಸದರಿ ಯೋಜನೆಯಡಿ ಪ್ರಸ್ತುತ ಇರುವ ಜಿಲ್ಲಾ 
ಕ್ರೀಡಾಂಗಣವನ್ನು ಅಂತರ-ರಾಷ್ಟೀೀಯ 
ಗುಣಮಟ್ಟಕ್ಕೆ ಮೇಲ್ಬರ್ಜಿಗೇರಿಸಿ, ಅಗತ್ಯ ಸೌಲಭ್ಯ 
ಕಲ್ಪಿಸಲು ಉದ್ದೇಶಿಸಲಾಗಿದೆ. ಆದುದರಿಂದ, 
ಹೆಚ್ಚುವ ಜಮೀನಿನ ಅಗತ್ಯತೆ 


ಬಂದಿದ್ದಲ್ಲಿ, ಈ ನಿಟ್ಟಿನಲ್ಲಿ 
ಕೈಗೊಂಡಿರುವ ಕ್ರಮಗಳೇನು; 


ಹೊಸ ಕ್ರೀಡಾಂಗಣ ನಿರ್ಮಾಣಕ್ಕಾಗಿ 
ಜಮೀನು ಗುರುತಿಸಲಾಗಿದೆಯೇ? 
(ವಿವರ ನೀಡುವುದು) 


ಮೈಎಸ್‌ ಡಿ-/14/2019 


| ಹೆ. ಎಸ್‌. ಈಶ್ವರಪ್ಪ) 
ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಹಾಗೂ ಯುವ ಸಬಲೀಕರಣ ಮತ್ತು 
ಕ್ರೀಡಾ ಸಚಿವರು. 


